ಕರ್ನಾಟಕ ವಿಧಾನ ಪರಿಷತು 


ಚೆಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1562 
ಸದಸ್ಯರ ಹೆಸರು ಶ್ರೀ ಬಿ. ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

ಉತ್ತರಿಸುವ ದಿನಾಂಕ 24.09.2021 

ಉತ್ತರಿಸುವ ಸಚಿವರು ಮುಖ್ಯ ಮಂತ್ರಿಗಳು 

ಕ್ರ. 

ಸಂ. ಪ್ರಶ್ನೆಗಳು ಉತ್ತರ 

(ಅ) ಕಲ್ಯಾಣ ಕರ್ನಾಟಕ [ಸನ್ಮಾನ್ಯ ಮುಖ್ಯ ಮಂತ್ರಿಗಳು. ಕರ್ನಾಟಕ ಸರ್ಕಾರ, ರವರು ದಿನಾಂಕ 
ಪ್ರದೇಶಾಭಿವೃದ್ಧಿಗಾಗಿ ಪ್ರತ್ಯೇಕ 17.09.2019ರಂದು ಕಲಬುರಗಿಯಲ್ಲಿ ಜರುಗಿದ “ಕಲ್ಯಾಣ ಕರ್ನಾಟಕ” ಉದ್ಲೋಷಣ 
ಸಚಿವಾಲಯ ಸ್ಥಾಪಿಸುವ ಉದ್ದೇಶ | ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು 
ಸರ್ಕಾರದ ಮುಂದಿದೆಯೇ; “ಇದ್ದಲ್ಲಿ ಸಚಿವಾಲಯವನ್ನಾಗಿ ಪರಿವರ್ತಿಸುವ ಕುರಿತು ಘೋಷಿಸಿರುತ್ತಾರೆ. ಅದರಂತೆ 
ಯಾವಾಗ ಪ್ರತ್ಯೇಕ ಸಚಿವಾಲಯ | ಕಲ್ಯಾಣ ಕರ್ನಾಟಕ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ಈ 
ಸ್ಥಾಪಿಸಲಾಗುವುದು; (ವಿವರ | ಭಾಗದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವ 
ನೀಡುವುದು) ಮಹತ್ಸಕಾಂಕ್ಷೆಯ ಕಾರ್ಯಕ್ರಮಗಳ ನಿರ್ವಹಣಾ ಜವಾಬ್ದಾರಿಯನ್ನು ಕಾರ್ಯದರ್ಶಿ, 

ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ "ಮಂಡಳಿ, ಕಲಬುರಗಿ ಇವರಿಗೆ ವಹಿಸಲು 
ಅನುಕೂಲವಾಗುವಂತೆ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 222 ಸಉಸೇ 
2019, ದಿನಾಂಕ 16.1.2019ರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ 
ಮಂಡಳಿಯ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ ಹಾಗೂ ಅಧೀನ ಕಾರ್ಯದರ್ಶಿ 
ಮಟ್ಟದ ಅಧಿಕಾರಿಗಳನ್ನು ಪದನಿಮಿತ್ತ ಸರ್ಕಾರದ ರಾರ್ಯದರ್ಶಿ, ಉಪ 
ಕಾಯದರ್ಶಿ ಹಾಗೂ ಆಧೀಸ ಕಾರ್ಯದರ್ಶಿ ಸ್ಥಾನಮಾನ ನೀಡಿ ಆದೇಶಿಸಲಾಗಿದ್ದು. 
ಇದರಿಂದ ಮಂಡಳಿಯ ಯೋಜನೆಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಲು ಹಾಗೂ 

| ಸಚಿವಾಲಯ ಮಾದರಿಯಲ್ಲಿ ಆಡಳಿತಾತ್ಮಕ, ಹಣಕಾಸಿನ ಶಿಸ್ತುಕ್ರಮ ಮುಂತಾದ 
ಅಧಿಕಾರಗಳನ್ನು ಚಲಾಯಿಸಲು ಸಾಧ್ಯವಾಗಿರುತ್ತದೆ. 

(ಅ) | ಕಲ್ಯಾಣ ಕರ್ನಾಟಕ | ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ (ಕೆಕೆಆರ್‌ಡಿಬಿ) ಕಳೆದ 2 
ಪ್ರದೇಶಾಭಿವೃದ್ಧಿ ಮಂಡಳಿಗೆ | ವರ್ಷಗಳಲ್ಲಿ ಮೀಸಲಿಟ್ಟ ಅನುದಾನ, ಬಿಡುಗಡೆಯಾದ ಅನುದಾನ, ಖರ್ಚಾದ | 
(ಕೆಕೆಆರ್‌ಡಿಬಿ) ಕಳೆದ 2 | ಅನುದಾನದ ವಿವರಗಳು ಈ ಕೆಳಗಿನಂತಿವೆ. 
ವರ್ಷಗಳಲ್ಲಿ ಮೀಸಲಿಟ್ಟ ಅನುದಾನ (ರೂ. ಕೋಟಿಗಳಲ್ಲಿ) 
ಎಷ್ಟು; ಬಿಡುಗಡೆಯಾದ ಅನುದಾನ | ಪ್ರ.ಸಂ. ವರ್ಷ [ಮೀಸಲಿಟ್ಟ [ಬಿಡುಗಡೆಯಾದ [ವೆಚ್ಚ 
ಎಷ್ಟು, ಖರ್ಚಾದ, . ಅನುದಾನ ಅನುದಾನ | ಅನುದಾನ 
ಎಷ್ಟು? (ವಿವರ ನೀಡುವುದು) 1 [2019-20 | 1500.00 125.00 1246.81 KN 

[2 [20002 |nmee [1086 [926.43 
ಭರಿಸೆದ ವೆಚ್ಚವು ಅರಂಭಿಕ ಶಿಲ್ಕನ್ನು ಒಳಗೊಂಡಿರುತ್ತದೆ. 
(ಉತ್ತರವನ್ನು ಯೋಜನಾ ಇಲಾಖೆಯು ನೀಡಿರುವ ಮಾಹಿತಿಯಂತೆ 
ಸಿದ್ದಪಡಿಸಲಾಗಿದೆ) ' 


ಸಂಖ್ಯೆ: ಸಿಆಸುಇ 190 ಹೈಕಕೋ 2021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


